4 ಸ 
[eS 


| ಶೀ ಆರ್‌. 'ಪನನುರುಯಾಡ್‌ (ಸೈಳೀಯ ಸಂಸ್ಥೆ ಗಳ ಕೇತು 


i ೦2 09. 2020. 


ಕ್ರ.ಸ ಸಂ. 
ಅ) 


ಗಣಿ ಮತ್ತು 
ಇಲಾಖೆಯಿಂದ 
ಪರವಾನಿಗೆ ಪಡೆಯದೇ 
ಗಣಿಗಾರಿಕೆ 
ನಡೆಸುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 


) | ಶಿವಮೊಗ್ಗ ಜಿಲ್ಲೆಯಲ್ಲಿ. ti 


ರಾಜ್ಯದಲ್ಲಿ 
ಅಕ್ರಮವಾಗಿ 
ಗಣಿಗಾರಿಕೆ 
ನಡೆಸುತಿರುವವರ 
ವಿರುದ್ಧ ಯಾವ ರೀತಿ 
ಕ್ರಮ ಕೈಗೊಳ್ಳಲಾಗಿದೆ: 


| ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ದ ಎಂ.ಎಂ. (ಡಿಷಿಆಲ್‌) | 


1957ರ ಕಾಯ್ದೆ ಮತ್ತು ಕರ್ನಾಟಿಕ ಉಪಖನಿಜ ರಿಯಾಯಿತಿ 
ನಿಯಮಗಳು, 1994ರಂತೆ ಮೊಕದ್ದಮೆಗಳನ್ನು ದಾಖಲಿಸಿ, ದಂಡ 
ಸಂಗ್ರಹಿಸಲು ಕಟ್ಟುನಿಟ್ಟಿನ ಕ್ರಮ ಜರುಗಿಸೆಲಾಗುತ್ತಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಅನಧಿಕೃತ ಕಲ್ಲು ಮತ್ತು ಮರಳು ಗಣಿಗಾರಿಕೆ 
ಸಂಬಂಧ ಕೈಗೊಂಡ ಕ್ರಮದ ವಿವರ ಕೆಳಕಂಡಂತಿದೆ: 


ಮುಖ್ಯ ಖನಿಜ ಗಣಿಗಾರಿಕೆ :- 
ಕ. [ವರ್ಷ [ಪತ್ತೆಹಚ್ಚಿದ [ ದಾಖಲಿಸಿರುವ ವಸೂಲಾದ 
ಸಂ.| . RR ಮೊಕದ್ದಮೆಗಳ ದಂಡ . 
pl ಗ ಹಿ “ಸಂಖ್ಯೆ” pe -“(ರೂ:ಲಕ್ಷಗಳಲ್ಲಿ| ಸ 
[1 [207] sf yy ಗ್‌ 05 
18 
2 208] 05 KEE ] 20 
19 
TN ES RR ER NS ನಾ 
20 | 
ಕಲ್ಲುಗಣಿಗಾರಿಕೆ :- | I 
(ತ. [ವರ್ಷ ಪತ್ತ ಹಚ್ಚಿದ ದಾಖಲಿಸಿರುವ | `ಪಸೂಲಾದ 
ಸಂ ಪ್ರಕರಣಗಳು ! ಮೊಳದ್ದಮೆಗಳ ದಂಡ 
§ ಸಲಖ್ಯ; -(ರೂ.ಲಕ್ಷೆಗಳೆಲ್ಲಿ) 
1 [207 aa | 14 6325. | 
be 78 } L 4 M 
2.: |2018- PERE 108 121337 
19 | 
[3 {2019-| 266 1m | 90870 
| 2೫ f. i] 
ಒಟ್ಟಿ | 1083, | 339 3532. |] 


¥ "ಮರಳು ಗೆಣಿಗಾರಿಕೆ:- 


pS 3 - 


- [ತ ವರ್ಷ 'ಪತ್ತೆ ಹಚ್ಚಿದ | ದಾಖಲಿಸಿರುವ 1 ವಸೂಲಾದ' 
i ಸಂ. | [ಪ್ರಕರಣಗಳು ! ಮೊಕದ್ದಮೆಗಳ ದಂಡ 
| | ಸಂಖ್ಯೆ (ರೂ.ಲಕ್ಷಗಳಲ್ಲಿ) 
‘1 [207-286 | 19143 
§ [18 $ 
೬ 2208 oe 5462 
19 
i3. [2019] 27 124.71 
20 
ಒಟ್ಟಿ | 694 342 37076 
ಇ) | ಅಕ್ರಮವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡಸುತಿರುವವರಿಂದ ಸದರಿ ಗಣಿಗಾರಕಮಿಂದ | 
ಗಣಿಗಾರಿಕೆ ತೆಗೆದಿರುವ ಖನಿಜದ ಪ್ರಮಾಣಕ್ಕೆ ತಗಲುವ ರಾಜಧನದ ಐದು ಪಟ್ಟು 
ನಡೆಸುತ್ತಿರುವುದರಿಂದ | ಮೊತ್ತವನ್ನು ದಂಡ ವಿಧಿಸಿ ಸಂಗ್ರಹಿಸಲು ಕಟ್ಟುನಿಟ್ಟಿನ ಕ್ರಮ 
1 ಸರ್ಕಾರದ ಬೊಕ್ಕಸಕ್ಕೆ ಜರುಗಿಸಲಾಗುತ್ತಿದ್ದು, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂ೦ಟಾಗಿರುವುದಿಲ್ಲ. 
ನಷ್ಟ ಉಂಟಾಗಿದೆಯೇ: 
ನಷ್ಟ ಉ೦ಟಾಗಿದ್ದಲ್ಲಿ. 
ಎಷ್ಟು ಹಣ 
ಸಷ್ಠವಾಗಿರುತ್ತದೆ. 
1ಈ)। ಮರಳು ಮತ್ತು | ಕೇಂದ್ರ ಸರ್ಕಾರವು ದಿನಾಂಕ 20.05.2015 ರಂದು ಜಾರಿಗೆ ತಂದಿರುವ The 
ಗಣಿಗಾರಿಕೆಗೆ ಅನುಮತಿ | Mineral (Auction) Rules, 2015 ನಿಯಮಗಳನ್ವಯ ಖನಿಜಯುಕ್ತ ಗಣಿ 
ಪಡೆಯಲು ಸರ್ಕಾರದ | ಪ್ರದೇಶಗಳನ್ನು ಗುರುತಿಸಿ ಖನಿಜ ನಿಕ್ಷೇಪವನ್ನು ಅಂದಾಜಿಸಿ ಸದರಿ 
ಮಾನದಂಡಗಳೇನು? ಪ್ರದೇಶಗಳನ್ನು ಇ-ಹರಾಜು ಮೂಲಕ ನಸ ಖನಿಜ ಗಣಿ ಗುತ್ತಿಗೆ 
(ಪ್ರತ್ಯೇಕವಾಗಿ ವಿವರ” |: ಮಂಜೂರಾತಿ ಮಾಡಲಾಗುತ್ತಿದೆ. ; ಭು 
ನೀಡುವುದು) 


| ಕರ್ನಾಟಿಕ ಉಪಖವನಿಜ ರಿಯಾಯಿತಿ ನಿಯಮಗಳು, 1994ರ i 


ಗಳಂತೆ ಸರ್ಕಾರಿ ಜಮೀನುಗಳಲ್ಲಿ ಉಪಖವಿಜ ನಿಕೇಪಗಳನ್ನು ಗುರುತಿಸಿ 
ಹೆರಾಜು ಮೂಲಕ ಉಪಖನಿಜ ಗುತ್ತಿ ಗಳನ್ನು ಮಂಜೂರು ಮಾಡಬೇಕಾ 
ಗಿರುತ್ತದೆ. 


ಪಟ್ಟಾ ಜಮೀನುಗಳಲ್ಲಿ dd ಖನಿಜವನ್ನು ತೆಗೆಯಲು ' 
ಪಟ್ಕಾದಾರರಿಗೆ ಅಥವಾ ಪಟ್ಟಾದಾರರು ಒಪ್ಪಿಗೆ ನೀಡುವ ವ್ಯಕ್ತಿಗಳಿಗೆ 
ಉಪಖನಿಜ ಗಣಿಗಾರಿಕೆಗೆ ಲೈಸೆನ್ಸ ಮಂಜೂರಾತಿ ನೀಡಲಾಗುತ್ತಿದೆ. ' 


ದಿನಾಂಕ 05.05.2010 ರಂದು 2020 ರ ಹೊಸೆ ಮರಳು ನೀತಿ ಹಾಗೂ ಇದರ 


ಅನುಷ್ಠಾನದ ಮಾರ್ಗಸೂಚಿಗಳು ಜಾರಿಗೆ ತಂದಿರುತ್ತದೆ. ಇದರ ಪ್ರಮುಖ 


ಅಂಶಗಳು ಈ ಕೆಳಕಂಡಂತಿರುತ್ತವೆ. 


> ಮತ್ತು ॥ನೇ ಶ್ರೇಣಿಯ ಹಳ್ಳ / ತೊರೆ ಮತ್ತು ಕೆರೆಗಳಲ್ಲಿ: ಲಭ್ಯವಿ 
ರುವ ಮರಳನ್ನು ತೆಗೆಯುವ ಮತ್ತು ವಿಲೇವಾರಿ ಮಾಡುವ 
ಸಂಪೂರ್ಣ ಹೊಣೆಗಾರಿಕೆಯನ್ನು ಸಂಬಂಧಿಸಿದ ಗ್ರಾಮ 
ಪಂಚಾಯಿತಿಗಳಿಗೆ ವಹಿಸಲಾಗಿದೆ. 


¥: 


¥ 


- ಸ್ವಾಮ್ಯದ ಸಂಸ್ಥೆಗಳಿಂದ ವಿಲೇವಾರಿ ಮಾಡುವ ಪ್ರತಿ ಮೆಟ್ರಿಕ್‌ ಟನ್‌ 


pa 


ಕ್ರಿಯ ಹೊಳ / ನದಿಗಳಲ್ಲಿ ಲಭ್ಯವಿರುವ 
ಮತ್ತು ಆಣೆಕಟ್ಟು / ಜಲಾಶಯ / ಬ್ಯಾರೇಜ್‌ ಗಳು ಮತ್ತು | 
ರಿನ ಪ್ರದೇಶಗಳಲ್ಲಿ ಹೂಳು ತೆಗೆಯುವ ಮುಖಾಂತರ ! 
ಶಳನ್ನು ಸರ್ಕಾರಿ ಸಾಮ್ಯದ ಸಂಸ್ಥೆಗಳಾದ ಕರ್ನಾಟಕ 
ಸ್ನೇಟ್‌ ಮಿನರಲ್‌ ಕಾರ್ಪೋರೇಷನ್‌ ಲಿ, ಮತ್ತು ಹಟ್ಟಿ ಚಿನ್ನದ ಗಣಿ ' 
ನಿಯಮಿತ ಇವರಿಗೆ ವಹಿಸಲಾಗಿದೆ. - | 
ಗ್ರಾಹಕರಿಗೆ ನಿಗದಿತ ಮತ್ತು ಸುಲಭ:ದರದಲ್ಲಿ ಮರಳು ಮಾರಾಟ 
ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ, ಸರ್ಕಾರಿ ಆದೇಶ 
ಸಂಖ್ಯೆ: ಸಿಐ 344 ಎಂಐಂ೦ಎನ್‌ 2019 “(ಭಾಗ-ಖ), ದಿಸಾಂಕ 
19.07.2020 ರಂತೆ ಗ್ರಮ ಪಂಚಾಯಿತಿಯಿಂದ ವಿಲೇವಾರಿ 
ಮಾಡುವೆ ಪ್ರತಿ ಮೆಟ್ರಿಕ್‌ ಟನ್‌ ಮರಳಿಗೆ ರೂ.300/- ಹಾಗೂ ಸರ್ಕಾರಿ 


ಮರಳಿಗೆ ರೂ.700/-ಗಳನ್ನು ನಿಗದಿಪಡಿಸಲಾಗಿದೆ. 

| ॥ ಮತ್ತು ॥ನೇ ಕ್ರಮಾಂಕದ ಹಳ್ಳ 1 ತೊರೆ, ಕೆರೆಗಳಲ್ಲಿನ 
ಅಧಿಸೂಚಿತ ಮರಳು ವಿಕ್ಷೇಪ ಪ್ರದೇಶಗಳಲ್ಲಿ ತೆಗೆದಂತಹ 
ಮರಳನ್ನು ಕಡಿಮೆ ಹೇರುಭಾರ ಸಾಮರ್ಥ್ಯದ ವಾಹನಗೇಸೆಬೆ"!: 
ಟ್ರಾಕ್ಟರ್‌, ಎತ್ತಿನಗಾಡಿ ಇತ್ಯಾದಿ ಲಘು ವಾಹನಗಳಲ್ಲಿ ಹೇರುಭಾರ 
 ಸಾಮರ್ಥ್ಯಕೆ ಅನುಗುಣವಾಗಿ ತಾಲ್ಲೂಕು ವ್ಯಾಪಿಯ ಎಲ್ಲಾ 
"ಗ್ರಾಮಗಳಿಗೆ ಮಾತ್ರ ಮರಳು ಸಾಗಾಣಿಕೆಗೆ ಅನುಮತಿ ನೀಡಲು 
"ಅವಕಾಶ ಕಲ್ಪಿಸಲಾಗಿದೆ. 


dl 


ಕಡತ ಸಂಖ್ಯೆ: ಸಿಐ 448 ಎಲಎಲ೦ಎನ್‌ 2020 


(ಸಿ.ಸಿ. ಪಾಟೀ 


ಗಣೆ ಮತ್ತು ಭೂವಿಜ್ಞಾನ ಸಚಿವರು 
.  ಹಿಸಿ ಪಾಟಿಲ 


ಗಣಿ ಮುತ್ತು ಭೂವಿಜ್ಞಾನ ಸಜಿವರು 


